ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


N 


ದಸ್ಯರ ಹೆಸರು 


3. ಉತ್ತರಿಸುವ ದಿನಾಂಕ 


4. ಉತ್ತರಿಸುವವರು 


: ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ್ಷಕರ ಕ್ಷೇತ್ರ) 
: 19.3.2021 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


(ಅ) 


ಕಲ್ಯಾಣ ಕರ್ನಾಟಕ . ಪ್ರದೇಶದ 
ಸ್ಥಳೀಯ 'ವೃಂದದ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿಗಳನ್ನು 
ಸಹಾಯಕ ನಿರ್ದೇಶಕರ ಹುದ್ದೆಗೆ 
ನೀಡದೇ ಇರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಡ್ತಿ 


ಹೌದು 


(ಈ) 


ಕಲ್ಯಾಣ ಕರ್ನಾಟಕ ಪ್ರದೇಶದ 
ಸ್ಥಳೀಯ ವೃಂದದ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿಗಳು ಸಹಾಯಕ 
ನಿರ್ದೇಶಕರ ಹುದ್ದೆಗೆ 
ಕರ್ನಾಟಕ ಆಡಳಿತಾತ್ಮಕ ನ್ಯಾಯ 
ಮಂಡಳಿಯಿಂದ ಆದೇಶ ಪಡೆದರೂ 
ನೀಡದೇ ಇರುವುದಕ್ಕೆ 


ಕಾರಣಗಳೇನು; 


ಬಡ್ತಿಗಾಗಿ, 


ಬಡ್ತಿ 


ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸೇರಿದ 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳು 
ಕೆ.ಎ.ಟಿ ಪೀಠ, ಕಲಬುರಗಿ ಇಲ್ಲಿ 
ಸಂಖ್ಯೆ:20157-20177/2020 ರಲ್ಲಿ ಮಾನ್ಯ 
ಕೆ.ಎ.ಟಿಯು ದಿನಾಂಕ:28.1.2021 ರಂದು 
ನೀಡಿರುವ ತೀರ್ಪಿನಲ್ಲಿ ನೀಡಿರುವ ನಿರ್ದೇಶನದಂತೆ 
ಅರ್ಜಿದಾರರ ದಿನಾಂಕ:03.10.2019 ರ ಮನವಿಯ 
ಕುರಿತು ನಿಯಮಾನುಸಾರ ಪರಿಶೀಲಿಸಲಾಗುತ್ತಿದೆ. 


ಮಾನ್ಯ 
ಸಲ್ಲಿಸಿದ್ದ ಅರ್ಜಿ 


(%) 


ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 
ಸಹಾಯಕ ನಿರ್ದೇಶಕರ ಹುದ್ದೆಗಳು 


ಖಾಲಿ ಇರುವ ಕಾರಣ 
ಗ್ರಾಮೀಣಾಭಿಪೃದ್ಧಿಗೆ ಅಡಚಣೆ 
ಯಾಗುತ್ತಿರುವುದು ಸರ್ಕಾರ 


ಖಾಲಿ ಇರುವ ಸಹಾಯಕ ನಿರ್ದೇಶಕ (ಗ್ರಾಮೀಣ 
ಉದ್ಯೋಗ) ಹುದ್ದೆಗಳಿಗೆ ಅರ್ಹ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿಗಳನ್ನು 
ಸೇವಾ ನಿಯಮಗಳು 1958 ರ ನಿಯಮ 68 ರ 


ಕರ್ನಾಟಕ ನಾಗರೀಕ 


ಅನುಸಾರ ಹೆಚ್ಚುವರಿ ಪ್ರಭಾರದಲ್ಲಿರಿಸುವ 


Re 


ಗಂಭೀರವಾಗಿ ಪರಿಗಣಿಸದೇ ಇರಲು 


ಮೂಲಕ ತಾತ್ಕಾಲಿಕ ವ್ಯವಸ್ಥೆಯಾಗಿ ಅಗತ್ಯ 


ಕಾರಣವೇನು; ಕಾರ್ಯನಿರ್ವಹಣೆ ಮಾಡಲಾಗುತ್ತಿರುವುದರಿಂದ 
ಗ್ರಾಮೀಣಾಭಿವೃದ್ಧಿಗೆ ಅಡಚಣೆಯಾಗಿರುವುದಿಲ್ಲ 

(ಈ) ಕಲ್ಯಾಣ ಕರ್ನಾಟಕ ಪ್ರದೇಶದ | ದಿನಾಂಕ:21.2.2014ರ ಪಂಚಾಯತ್‌ ಅಭಿವೃದ್ಧಿ 
ಪಂಚಾಯತ್‌ ಅಭಿವೃದ್ಧಿ | ಅಧಿಕಾರಿಗಳ ಮೂಲ ಜೇಷ್ಠತಾ ಪಟ್ಟಿಯ ಕುರಿತು 
ಅಧಿಕಾರಿಗಳಿಗೆ ಯಾವಾಗ ಬಡ್ತಿ | ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ 
ನೀಡಲಾಗುವುದು,? ದಾಖಲಾಗಿರುವ ವಿವಿಧ ರಿಟ್‌ ಅರ್ಜಿಗಳು 
ಇತ್ಯರ್ಥಗೊಂಡಲ್ಲಿ ಮಾನ್ಯ ನ್ಯಾಯಾಲಯದ 

ಆದೇಶಗಳನುಗುಣವಾಗಿ ಹಾಗೂ ಕರ್ನಾಟಕ 


(ರಾಜ್ಯದ ಸಿವಿಲ್‌ ಸೇವೆಗಳಲ್ಲಿನ ಹುದ್ದೆಗಳಿಗೆ) 
ಮೀಸಲಾತಿ ಅಧಾರದ ಮೇಲೆ ಬಡ್ತಿ ಹೊಂದಿರುವ 
ನೌಕರರಿಗೆ ತತ್ಸರಿಣಾಮವಾದ 
ಜೇಷ್ಠತೆಯನ್ನು ವಿಸ್ತರಿಸುವ ಅಧಿನಿಯಮ 2017, 
-ಮೇ 2019 ರಲ್ಲಿ 
ಅದರನುಸಾರ ಜೇಷ್ಠತಾ ಪಟ್ಟಿಯನ್ನು ಪರಿಷ್ಯರಣೆ 
ಮಾಡಲು ಅವಕಾಶ ಲಭ್ಯವಾಗುತ್ತದೆ. 


ಸರ್ಕಾರಿ 


ಜಾರಿಗೆ ಬಂದಿದ್ದು, 


ಈ ರೀತಿ ಜೇಷ್ಠತಾ ಪಟ್ಟಿಯ ಪರಿಷ್ಕರಣೆಯ 
ನಂತರ ಕಲ್ಯಾಣ ಕರ್ನಾಟಕ ಪ್ರದೇಶದ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿಗಳನ್ನು ಒಳಗೊಂಡಂತೆ 
ಇನ್ನಿತರ ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿಗಳಿಗೆ ಸಹಾಯಕ ನಿರ್ದೇಶಕ (ಗ್ರಾಮೀಣ 
ಉದ್ಯೋಗ) ಹುದ್ದೆಗೆ ನಿಯಮಾನುಸಾರ ಮುಂಬಡ್ತಿಗೆ 
ಪರಿಗಣಿಸಲು ಅವಕಾಶವಾಗುತ್ತದೆ. 


ಅರ್ಹ 


ಗ್ರಾಅಪ 60 ಕೆ.ಎಸ್‌.ಎಸ್‌ 21 (ಇ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕೆ.ಎಸ್‌, ಈಪ್ಪರಪ 

pl ೫ ಬ 
ಗ್ರಾಮೀಃತಾ: 
ಪಂಟಾಯತ್‌ 


